ಡಾ| ಕೆ. ಜಿ. ವಂಂತಮಾಧವ 


ಕನ್ನಡ ಕರಾವಳಿಯ ಕೃಷಿ ವಿಸ್ತರಣೆಯಲ್ಲಿ ನಿಮ್ಮಹಂತದ ಶೂದ್ರರ ಪಾತ್ರ : 


ಐತಿಹಾಸಿಕ ನೋಟ 


ತುಳು, ಹೈವೆ ಮತ್ತು ಕೊಂಕಣವೆಂದು ಐತಿಹಾಸಿಕ 
ದಾಖಲೆಗಳಲ್ಲಿ ಕರೆಯಲ್ಪಡುವ ಕನ್ನಡ ಕರಾವಳಿ ಪ್ರದೇಶವು 
ಉತ್ತರದಲ್ಲಿ ಮಾಜಾಳಿಯಿಂದ ದಕ್ಷಿಣದಲ್ಲಿ ಚಂದ್ರಗಿರಿ 
ನದಿಯವರೆಗೆ ಹಬ್ಬಿದೆ, ಈ ಅಗಲ ಮತ್ತು ಕಿರಿದಾದ 
ಕರಾವಳಿಯಲ್ಲಿ ಹಲವಾರು ವಿಧದ ಕೃಷಿ ಭೂಮಿಗಳಿವೆ. 
ಮಕ್ಕಿ ಗುಡ್ಡ ತಿಟ್ಟು ಬಯಲು ಮಜಲು ಬೆದೆಕಾರು 
(ಮಳೆಗಾಲದ ನೀರಿನಲ್ಲಿ ಬೇಸಾಯ ಮಾಡುವ ಪ್ರದೇಶ) 
ಮತ್ತು ಬಾಗಾಯಿತುಗಳೆಂಬ ಕೃಷಿವರ್ಗಗಳ ಭೂಮಿಗಳು 
ಇವೆ. ಕರಾವಳಿಯಿಂದ ಪೂರ್ವಕ್ಕೆ ಹೋದಂತೆ ಕಾನು, 
ಕಾಡು ಮತ್ತು ಹೊಲಗಳಿವೆ. ಈ ಕನ್ನಡ ಕರಾವಳಿಯಲ್ಲಿ 
ಪೂರ್ವದಿಂದ ಪಶ್ಚಿ ಮಕ್ಕೆ ಹರಿಯುವ ಅಸಂಖ್ಯ ನದಿಗಳಿವೆ. 
ಈ ನದಿ ಪ್ರದೇಶಗಳು ಫಲವತ್ತಾಗಿವೆ. ಕನ್ನಡ ಕರಾವಳಿ 
ಯಲ್ಲಿ ಕೃಷಿ ವಿಸ್ತ ರಣೆಯಾದುದನ್ನು ಮತ್ತು ಇದರಲ್ಲಿ ಕೆಳ 
ವರ್ಗದ ಶೂದ್ರಜಾತಿಯ ಪಾತ್ರವನ್ನು ಕೆಲವು ಶಾಸನ 
ಗಳೂ ಜನಜನಿತ ಪಾಡ್ದನಗಳೂ ಮತ್ತು ವಿದೇಶಿ ಬರಹ 
ಗಾರರ ಬರಹಗಳೂ ತಿಳಿಸುತ್ತವೆ. ಇಲ್ಲಿ ತಿಳಿಸುವ ನಿಮ್ಮ 
ಹಂತದ ಶೂದ್ರರು ಮೊಗೇರ, ಕುಂಬಾರ, ಬಿಲ್ಲವ (ಹಳೆ 
ಪೈಕ), ಮಲೆಕುಡಿಯ, ಕೊರಗ, ಬಾಕುಡ, ಹೊಲೆಯ, 
ಇತ್ಯಾದಿ. ಕನ್ನಡ ಕರಾವಳಿ ಮತ್ತು ಅದಕ್ಕೆ ಹೊಂದಿ 


ಕೊಂಡ ಪ್ರದೇಶಗಳಲ್ಲಿ ಸಿಕ್ಕಿದ ಶಾಸನಗಳು ಶೂದ್ರ. 
ಜನಾಂಗದವರು ೧೦೧ ಕುಲವೆಂದು ತಿಳಿಸಿದಲ್ಲಿ, ೧೮ ಜಾತಿ 
ಗಳಿವೆಯೆಂದೂ ಹೇಳಿ ಕೆಲವು ಪ್ರದೇಶಗಳಲ್ಲಿ ಶೂದ್ರ 
ವಾಡ ಇದ್ದುದನ್ನು ತಿಳಿಸುತ್ತವೆ. ! ಮೇಲುಕೀಳೆಂದು 


ವರ್ಗೀಕರಿಸಿದ ಹಲವು ಪಂಗಡಗಳು ಶೂದ್ರರೆಂದು ಇಲ್ಲಿ 


ಅಭಿಪ್ಪಾಯಪಡಬಹುದು, ಕೆಲವು ಶೂದ್ರ ಜನಾಂ 

ದವರು ಬ್ರಾಹ್ಮಣ ಸಂಸ್ಕೃತಿಗೆ ಒಳಗಾಗಿ ಮೇಲು 
ಹಂತದ ಶೂದೃರಾದರು. ಇವರು ಹೆಚ್ಚಾಗಿ ಭೂ ಒಡೆ 
ಯರು ಮತ್ತು ಬೇಸಾಯಗಾರರಾಗಿದ್ದರೆಂದು ಹಲವಾರು 
ದಾಖಲೆಗಳ ಅಧ್ಯಯನದಿಂದ ತಿಳಿದು ಬರುತ್ತದೆ. ಆದರೆ 
ಈ ಶೂದ್ರ ವಗೆಕ್ಕಿಂತ, ಕೀಳುಮಟ್ಟದಲ್ಲಿರುವ ಶೂದ್ರರು 
ಕರಾವಳಿಯ ಕೃಷಿ ಭೂಮಿಯ ರಚನೆ (ವಿಸ್ತರಣೆ) 
ಯಲ್ಲಿ ಪಾತ್ರವಹಿಸಿದ್ದ ನ್ನು ಕೆಲವು ದಾಖಲೆಗಳು ತಿಳಿಸು 
ಶ್ರವೆ. ತುಳು ಪಾಡ್ಜನದಂಶೆ ಈ ಶೂದ್ರ ಜನಾಂಗವಾದ 
ಮೊಗೇರ, ಕೊರಗ, ಬಾಕುಡರು ಓಣಿ, ಕೊಪ್ಪ ಮತ್ತು 
ಬಯಲುಗಳಲ್ಲಿ ವಾಸಿಸಿ ಮೇಲುವರ್ಗದವರ ಕೃಷಿ 
ಭೂಮಿ ರಚನೆಯಲ್ಲಿ ಭಾಗವಹಿಸಿದ್ದರು. 


ಮೂನು ಹಿಡಿಯುವ ವೃತ್ತಿಯವರಾದ ಮೊಗೇರರು, 


1. Epigraphia Carnarica, VII], Ti., Nos, 15, 85; Mysore Archaeological Department 
1927, No. 57; lbid., 1928, No. 97; Ibid., 1933, No. 28, p. 173; Annual Report 
on Indian Epigraphy; 1969, Ah ANo.9 


. 2. Purchas, Pilgrim 5X ೫2627 


ಕಪ್ಪು ' ಜನಾಂಗದವರೆಂದು- ಮತ್ತು. ಅತ್ಯಂತ ಕಷ್ಟಗಾರ 
ರೆಂದು ಡಚ್‌ ಪ್ರವಾಸಿ ಲಿನ್ಸ್‌ಕೊತನ್‌ ತನ್ನ ವರದಿ 
ಯಲ್ಲಿ ಬಣ್ಣಿಸಿದ್ದಾನೆ. 2 ಈ ಜಾತಿಯವರು ಕೃಷಿಯಲ್ಲಿ 
ನಿರತರಾಗಿದ್ದರೆಂದು ಕೆಲವೇ ಶಾಸನಗಳ ಅಧ್ಯಯನದಿಂದ 
ತಿಳಿದುಬರುತ್ತದೆ. ಉದಾ. ಬಸ್ತೂರಿನ ಶಕ ೧೩೭೩ 
(ಕ್ರಿ. ಶ. ೧೪೫೧), ಪಡುಪಣಂಬೂರಿನ ಶಕ ೧೪೬೪ 
(ಕ್ರಿ: ಶೆ ೧೫೪೨) ಮತ್ತು ಭಟ್ಕಳದ ಹತ್ತಿರದ ಕನ್ನರ 
ಬಯಲಿನ ಶಕ ೧೪೬೧ (ಕ್ರಿ. ಶ. ೧೫೩೮) ಶಾಸನಗಳು 3 
ಮೊಗೇರರ ಗದ್ದೆ ಗಳನ್ನು ತಿಳಿಸಿವೆ. ಈ ಜಾತಿ 
ಯವರು ಸಮುದ್ರ, ಕಿನಾರೆಯಲ್ಲಿ ನೆಲಸಿದ್ದರಿಂದ, 
ಪೋರ್ತುಗೀಜರೊಡನೆ ನಿಕಟ ಸಂಪರ್ಕಕ್ಕೆ ಬಂದರು. 
ಪೋರ್ತುಗೀಜರಿಗೆ ಅ ತೈವಿರುವ ವಾಣಿಜ್ಯ ಬೆಳೆಗಳ 
ಕೃಷಿಗೆ ಈ ಮೊಗೇರ ಜಾತಿಯವರನ್ನು ಉಪೆಯೋಗಿಸಿ 
ಕೊಂಡಿದ್ದ ರೆಂದು ಡಚ್‌ ಪ್ರವಾಸಿ ಲಿನ್ಸ್‌ಕೊತೆನ್‌ ೧೫೮೦ 
ರಲ್ಲಿ ಹೇಳಿದ್ದಾನೆ. ಕ್ರಿ.ಶ. ೧೬೩೦ ರಲ್ಲಿ ಪೋರ್ತುಗೀಜರು 
ಗಂಗೊಳ್ಳಿಯನ್ನು ವಶಪಡಿಸಿಕೊಂಡ ನಂತರ, ಇಲ್ಲಿ ಜೀವಿ 
ಸಿದ್ದ ಮೊಗೇರರ ಜಾತಿಯವರ ಶ್ರಮದಿಂದ ಇಲ್ಲಿ ಕರಿ 
ಮೆಣಸು, ಭತ್ತ, ತೆಂಗು ಕೃಷಿ ಹೆಚ್ಚಿ ಸಲು ಇಚ್ಛಿಸಿದ್ದರೆಂದು 
ಇವರ ಒಂದು ದಾಖಲೆ ತಿಳಿಸುತ್ತದೆ. 4 ಇವರ ಶ್ರಮ 
ದಿಂದಲೇ ಗಂಗೊಳ್ಳಿಯ ಸಮುದ್ರ ಕಿನಾರೆ ಪ್ರದೇಶ ಫಲ 
ವತ್ತಾಗಿತ್ತು ಎಂದು ಕೆಲವು ದಾಖಲೆಗಳ ಅಧ್ಯಯನದಿಂದ 
ತಿಳಿದುಬರುತ್ತದೆ. ಅಂಕೋಲೆಯಿಂದ ಗಂಗೊಳ್ಳಿಯ 
(ದ.ಕ.)ವರೆಗಿನ ಪ್ರದೇಶದಲ್ಲಿ ನೆಲಸಿದ, ಮೊಗೇರ ಜಾತಿಯ 
ಹೆಚ್ಚಿನವರು. ಕ್ರೈಸ್ತ ಮತವನ್ನು  ಪೋರ್ತುಗೀಜರ 


ಪ್ರೇರಣೆಯಿಂದ ಸ್ವೀಕರಿಸಿದರು. ಇದರಿಂದ ಈ ಜನಾಂಗ, 


ದವರು ಇನ್ನಿತರ ಹಿಂದು ಸಮಾಜದಿಂದ ಬಹಿಷ್ಕರಿಸಲ್ಪ 
ಟ್ವಿದ್ದರಿಂದ ಅವರ ಮೂನುಗಾರಿಕೆ ಮತ್ತು ಕೃಷಿಯ 
ಉದ್ಕೊ ೀಗಕ್ಕೆ ಧಕ್ಕೆ ಉಂಟಾಗಿ ಅವರು ಈ ಪ್ರ ದೇಶಗಳಲ್ಲಿ 
ನಿಕೃಷ್ಟ ಷ್ಟ ಸ್ಥಾನವನ್ನು ಹೊಂದಿದ್ದ ರೆಂದು ಕ್ರಿ.ಶ. “೧೬೫ರಲ್ಲಿ 
ಪ 4 "ಪ್ರವಾಸಿ ಡಾ॥ ಫ್ರಾಯರ ತನ್ನ ವರದಿಯಲ್ಲಿ 
ತಿಳಿಸಿದ್ದಾನೆ. 5 


ಮಂಗಳೂರಿನ ದಕ್ಷಿಣಕ್ಕೆ ಇರುವ ಮೊಗೇರ 
(ಮೊಕರಿ)ರು ಸಾಗರೋತ್ತರ ಪಾರದಲ್ಲಿ ನಿರತರಾಗಿ 
ದ್ದರು. ಇವರ ಸಹಾಯದಿಂದ Ni ಕರಾವಳಿಯ ಅರಸು 


ಮನೆತನದವರು ತಮ್ಮ ವ್ಯಾಪಾರ ವಿಸ್ತರಿಸಿಕೊಂಡರು... 


ಇಷ್ಟಲ್ಲದೆ ಈ ಜಾತಿಯ ಕೆಲವು ಜನರು ಗಜನಿ 6 
ಪ್ರದೇಶವನ್ನು ಫಲವತ್ತಾಗಿ ಮಾಡಿದ್ದರು. ಇಲ್ಲಿ ನೆಲಸಿದ 


ಮೊಗೇರ ಜನಾಂಗ ಮುಸ್ಲಿ 0 ಮತವನ್ನು ಸ್ವೀಕರಿಸಿ. 


ಬೊಬ್ಬರಿಯಾ ದೈವವನ್ನು ಆದರದಿಂದ ಗೌರವಿ 
ಸುತ್ತಿದ್ದರು. 7 | 


ಮಡಿಕೆ . ಮಾಡುವ Ad ಉಪ್ಪ ಕ 
ಗುಜ್ಜಾ ಡಿ, ಬಸ್ತೂ ರು, ಶಂಕರನಾರಾಯಣ, ಬಂಟವಾಳ, 
ಮಂಜೇಶ್ವರ ಮತ್ತು . ಬಂಗಾಡಿಯಲ್ಲಿ ಕೃಷಿಕರಾಗಿದ್ದು 
ಹೆಚ್ಚಿನ. ಬೆಟ್ಟು ಪ್ರದೇಶಗಳನ್ನು ಕೃಷಿ ಭೂಮಿಯಾಗಿ 
ಮಾಡಿದ್ದರೆಂದು . ಶಾಸನಗಳು ಮತ್ತು ಸ್ಥಳೀಯ 


ದಾಖಲೆ ಪತ್ರಗಳಿಂದ ತಿಳಿದುಬರುತ್ತದೆ.8 ಹಟ್ಟಿಯಂಗಡಿ: 


3. SIl, IX, Pt. 11, No. 457; Ibid., VII, 264; KI, IIL, No. 9, Lines-29, 30 
4, ತಾ| ೧೬-೦-೧೬೩೦ ರ ಕ್ಯಾಪ್ಟನ್‌ ಮಿನೇಜಸನ ಪಶ್ರ- 7111171 Archives, folio 48]-82: Heras: 
The Expansion of Wars of Venkatappa Nayaka of 11161, Historical Records 


Commission, ೫1, (1928), ೧, 113 


5, Calcutta Weekly Englishman, (London, 1873), p. 388 


ಸಮುದ್ರ ಹಿಂದೆ ಸರಿಯುವಿಕೆ ಅಥವಾ ನದಿ ಹರಿಯುವ ದಿಕ್ಕ ನ್ನ್ನ ಬದಲಾಯಿಸಿದಾಗ ಫಲವತ್ತಾದ ಭೂಮಿ ಆಗುತ 
ಮಂಗಳೂರಿನ 


ಇದನ್ನೇ ಗಜನಿ ಎನ್ನು ತ್ತಾ ರೆ, 
ಶ್ರಮದಿಂದಲೇ ಆಗಿದೆ, 


7. ಕೆ ವಾದಿರಾಜಭಟ್ಟ 


ಎ 


ದಕ್ಷಿಣಕ ಇರುವ ಗಜನಿಯಸ್ಸ್‌ಕ ಡೈಕೃಷಿ ಮೊಗೇರ ಮತ್ತು ಕ್ರೈಸ್ತರ 


ಪಾಡ್ದನಗಳು, (ಕಿನ್ನಿಗೊಳಿ, ೧೯೭೬), `ಪು, ೧೯೧.೪ 


8. SIZ IX, Pt. | No. 517, Line 51; 620, Line 38; ಶಕ ೧೪೭೯ರ ಉಪ್ಪು 0ದ ದುರ್ಗಾ ಪರಮೇಶ್ವರಿ 


`.. ದೇವಾಲಯದ ಎರಡು ಶಾಸನಗಳು ' (ಅಪ್ಪ ಪ್ರಕಟಿತ): 48975, 1969, Ap No. 7,. Line 4; ಐಗಳ 
ಎಮ್‌.ಜಿ . ಮಂಜೇಶ್ವರ, (ಮಂಗಳೂರು, ಇ No; 3] 


ಇಚಿಹಾಸಿ ದರ್ಶನ... 


ಯಲ್ಲಿರುವ ಬೆಟ್ಟು ಭೂಮಿ ಕುಂಬಾರ ಗದ್ದೆಯಾಗಿ 
ಪರಿಣಮಿಸಿದುದು ಮತ್ತು 
ಹೊಲವನ್ನು ಕುಂಬಾರರು ಕೃಷಿ ಭೂಮಿಯಾಗಿ ಮಾಡಿ 
ದುದು ಸ್ತೂರಿನ ಶಕ ೧೪೬೮ (ಕ್ರಿ. ಶ. ೧೫೪೬) 
ಮತ್ತು ಮಂಜೇಶ್ವ ರ ಶಕ ೧೬೩೭ (ಕ್ರಿ. ಶ. 
೧೭೧೫) 9 ಶಾಸನ ಮತ್ತು ಪತ್ರ ದಾಖಲೆಗಳಿಂದ ತಿಳಿದು 
ಬರುತ್ತದೆ. ಆದರೆ ಕುಂಬಾರರು ಉಳ್ಳಾಳದಲ್ಲಿ ಕೃಷಿ 
ಮಾಡಿದ ಭೂಮಿಯ ಸುಬ್ರಾಯ ಭಟ್ಟನಿಗೆ ಮೂಲಿ 
ಯನ್ನು ಕೆಳದಿ ಸೋಮಶೇಖರ ನಾಯಕನು ಕೊಟ್ಟನು. 
ಇದರಿಂದ ಕುಂಬಾರರು ವಕ್ಕಲಿಗರಾಗಿ ದೇವಸ್ಥಾನ 
ಭೂಮಿಯನ್ನು ಕೃಷಿ ಮಾಡಿಕೊಂಡು ಇರಬೇಕಾಯಿತು. 
ಬಿಲ್ಲವ ಅಥವಾ ಹಳೆಪೈಕರು ಕೃಷಿ ಭೂಮಿಯ ರಚನೆಗೆ 
ಬಹಳ ಸಹಕರಿಸಿದ್ದರೆಂದು ಸ್ಥಳೀಯ ಜನಜನಿತ ಐತಿಹ್ಯ 
ಮತ್ತು ದಾಖಲೆಗಳಿಂದ ತಿಳಿದು ಬರುತ್ತದೆ ; ಬಾರಕೂರು, 
ಚೊಕ್ಕಾಡಿ ಮತ್ತು ಹೆರೂರುಗಳಲ್ಲಿ ಬಿಲ್ಲವರು ಗದ್ದೆ 
ಗಳನ್ನು ಹೊಂದಿ ಬೇಸಾಯದಲ್ಲಿ ನಿರತರಾಗಿದ್ದರೆಂದು 
ಶಕ ೧೩೪೨ (ಕ್ರಿ. ಶ. ೧೪೨೦) ಮತ್ತು ೧೩೩೬ 
(ಕ್ರಿ.ಶ, ೧೪೪೪) ರ ಶಾಸನಗಳಿಂದ ತಿಳಿದುಬರುತ್ತದೆ.9 
ಕೋಟಿ-ಚೆನ್ನಯ ಪಾಡ್ಜನವು ಬಿಲ್ಲವರು ಸುಗ್ಗಿ ಮತ್ತು 
ಕಾಶಿ ಬೆಳೆಗಳನ್ನು ಬೆಳೆಸಿ ಪರಿಮಳೆ ಪಂಜ ಸೀಮೆಯ 
ಭೂಮಿಯನ್ನು ಕೃಷಿ ಪ್ರದೇಶವಾಗಿ ಮಾಡಿದ್ದನ್ನು ತಿಳಿಸು 
ತ್ತದೆ. 11 ಕಲ್ಯಾಣಪುರ ಹೊಳೆಯಿಂದ ಉತ್ತರಕ್ಕಿರುವ 
ಕರಾವಳಿ ಪ್ರದೇಶದಲ್ಲಿ ಬಿಲ್ಲವರು, ಸಮ ಜಾತಿಯವರು 
ಹಳೆಪೈಕರು ಇವರು ಇಲ್ಲಿ ಪ್ರಾಬಲ್ಯ ಹೊಂದಿದ್ದರು, 
ಶೂರತ್ವದಿಂದ ವಿಜಯನಗರ ಅರಸರ ಗೌರವ 


ಉಳ್ಳಾಳೆ ಗ್ರಾಮದಲ್ಲಿ : ' ಕೃಷಿಗೆ ಯೋಗ್ಯವಾಗುವಂತೆ 


ಪಡೆದು ಭೂಮಿಯನ್ನು ಅವರಿಂದ ಹೊಂದಿ ಆ ಭೂಮಿ: 
ಪ್ರಯತ್ನಿಸಿದ್ದರೆಂದು- 
ಸ್ಥ ಳೀಯ ಐತಿಹೃದಿಂದ ತಿಳಿದುಬರುತ್ತವೆ. 12 
ಕೆಳದಿ ಅರಸರಿಗೆ ಅವರ ರಾಜ್ಯ ಬಾರಕೂರಿನವರೆಗೆ ವಿಸ್ತರಿ 
ಸಲು ಹಳೆಪೈಕರು ಬಹಳ ಸಹಾಯ ಮಾಡಿದ್ದರು. ಇದ. 
ರಿಂದಾಗಿ, ಈ ಹಳೆಪೈಕರು ಗೇರಸೊಪ್ಪೆ, ಭಟ್ಕಳ, 
ಬಸ್ರೂರ, . ಕುಂದಾಪುರ ಮತ್ತು ಬಾರಕೂರಿನವರೆಗಿನ 
ಪ್ರದೇಶಗಳಲ್ಲಿ ಉತ್ತಮ ಕೃಷಿಕರಾಗಿ ಭೂಹಿಡುವಳಿಗಾರ 
ರಾಗಿದ್ದರು. ಹೆಚ್ಚಿನ ಜವುಗು ಪ್ರದೇಶವನ್ನು ಕೃಷಿ ಭೂಮಿ 
ಮಾಡಿದ್ದು ಇದರ ಶ ಶ್ರಮದಿಂದಾಗಿಯೇ. ಬ್ರಿಟಿಷರ ಆಳಿ ತೆ 
ಸ್ಥಾಪನೆಯಾದೊಡನೆ ಹೆಚ್ಚಿನ ಹಳೆಪೈಕರು ಭೂಮಿಯನ್ನು 
ಕಳೆದುಕೊಂಡು, ಕೃಷಿಯ ಶ್ರಮಜೀವಿಗಳಾದರೆಂದು. 
ಆಂಗ್ಲ ದಾಖಲೆ ಮತ್ತು ಆಂಗ್ಲ ಪ್ರವಾಸಿ ಬುಕಾನನ್‌ 
ವರದಿಯಿಂದ ತಿಳಿದುಬರುತ್ತದೆ. 13 


ಮಲೆಕುಡಿಯರು ಹೆಚ್ಚಿನ ಗುಡ್ಡಕಾಡು. 
ಪ್ರದೇಶವನ್ನು ಕುಮರಿ ಬೇಸಾಯದಿಂದ ಫಲವತ್ತಾಗಿ: 
ಮಾಡಿದ್ದರು. ಈ ಕುಮರಿ ' ಬೇಸಾಯ ಕ್ರಿ. ಶ. 
೧೩೪೮ರಲ್ಲಿ ಆರಂಭವಾಗಿದೆಯೆಂದು ಇಡಗುಂಜೆಯ. 
ಶಾಸನದಿಂದ ತಿಳಿದು ಬರುತ್ತದೆ. 14 ಸಹ್ಯಾದ್ರಿ ಬೆಟ್ಟದ 
ತಪ್ಪಲು ಕೃಷಿ ಭೂಮಿ ಮಾಡಿದ್ದು ಈ ಮಲೆಕುಡಿಯರ: 
ಕುಮರಿ ಬೇಸಾಯದಿಂದಲೆಂದು ಸ್ಥಳೀಯ ಐತಿಹ್ಯ ಮತ್ತು 
ಬುಕಾನನ್‌ನ ವರದಿಗಳ ಅಧ್ಯಯನದಿಂದ ತಿಳಿಯ 
ಬಹುದು.15 ಇವರು ಬೆಟ್ಟಗಳ ಓರೆಗಳಲ್ಲಿದ್ದ ಗಿಡಮರಗ 


ಛನ್ನು ಕಡಿದು ರಾಗಿಯನ್ನು ಬಿತ್ತುತ್ತಿದ್ದರು. ಆಮೇಲೆ ಮತ್ತೆ 


9. SIl, IX, No. 620; ಏಗಳ, ಅದೇ, ಈ ಮೂಲಿಭೂಮಿ ಮಂಜೇಶ್ವರದ ಶ್ರೀಮದನಂತೇಶ್ವರ ದೇವಾಲಯಕ್ಕೆ ಸೇರಿತು. 
10. Ibid, ೫11, 365; 48518, 1930, No. 588 and 579 


11. Indian Antiquary, ೫111, p. 34-48 


12. Thurston, Casies and Tribes of Southern India, (New Delhi, 1975), 11, p. 320-2, 


13. Calcutta Review, ೫1, p. 365; Kanara 11, p. 146 ; Buchanan, A Journey from 
Madras Through the Countries of Mysore, Canara & Malabar, Il, (Madras, 1870), 


p. 239 
14. KL, 111, Pt. 1, No.6, ?. 11 


15, ಎಲ್‌.`ಆರ್‌, ಹೆಗಡೆ, ಕುಮರಿ ಮರಾಠಿಗರ ಕಥೆಗಳು, 


‘Buchanan, p. 252 


೬೦ 


(ಕುಮಟಾ, ೧೯೮೧) ಪು. ೧, ೧0-0೨, ೧೬೯, ೧೭೬; 
- ಇತಿಹಾಸ ದರ್ಶಕ - - 


ಬೇರೆ ಗುಡ್ಡಗಳಿಗೆ ಹೋಗಿ ಅದೇ ಹೋರೆಯನ್ನು ಮುಂದು 
ವರಿಸುತ್ತಿದ್ದರು. ಇಷ್ಟಲ್ಲದೆ ಭತ್ತ ಮತ್ತು ತರಕಾರಿ 
ಬೆಳೆಸ ಸುವುದರಲ್ಲೂ ಇವರು ಆಸಕ್ತ ರಾಗಿದ್ದರು. ಕೊರಗ, 
ಬಾಕುಡ, ಹೊಲೆಯ. ಈ ಜಾತಿಯವರು ಮೂಲತಃ 
ಕನ್ನಡ ಕರಾವಳಿಯಲ್ಲಿ ಬೇಸಾಯ ಮಾಡಿದವರು. 
ಸ್ಥಳೀಯ ಐತಿಷ್ಯದಲ್ಲಿ ಪ್ರಚಾರವಿದ್ದಂತೆ ಹುಂಬಾಸಿ 
ಮತ್ತು ನಂದುರಾಯರೆಂಬ ಹೊಲೆಯರು ಕನ್ನಡ ಕರಾ 
ವಳಿಯ ಹೆಚ್ಚಿನ ಪ್ರದೇಶದ ಅರಸರಾಗಿದ್ದು ಅವರ ನೇತೃ 
ತ್ವದಲ್ಲಿ ಹೊಲೆಯರು ಭೂ ಮಾಲೀಕ ಮತ್ತು ಕೃಷಿಕರಾಗಿ 
ದ್ಧ ರೆಂದು ತಿಳಿಯಲು ಆಸ ದವಿದೆ. ಇಷ್ಟಲ್ಲದೆ ಕನ್ನಡ ಕರಾ 
ವಳಿಯ ಪ್ರಮುಖ ದೇವಾಲಯಗಳ ಸ ಳೀಯ ಇತಿಹಾಸ 
ದಂತೆ, ಬಟ್‌ ಭೂಮಿಗಳನ್ನು ಹೊಲೆಯರು 


ಆಕ್ರಮಿಸಿ ಬೇಸಾಯ ಮಾಡಿ, ದೇವರ ಪೂಜಾಕೃಮಕ್ಕೆ 


ಭಂಗ ತಂದಾಗ ಕದಂಬ ಅರಸರು ಇವರ ಉಪಟಳ ನಿಲ್ಲಿಸಿ, 
ಭೂಮಿಗಳನ್ನು ಅವರಿಂದ ಕಸಿದುಕೊಂಡು ಬ್ರಾಹ್ಮಣರಿಗೆ 
ದೇವಪೂಜೆ "ಮತ್ತು ಧಾರ್ಮಿಕ ಕಟ್ಟ ಗಳನ್ನು ನಡೆಸಿ 
ಕೊಂಡು ಬರಲು ದಾನ ಮಾಡಿದರು. 16 ಈ "ದಂತಕತೆ 
ಗಳಲ್ಲಿ ಕಾಲಾನುಕ್ರಮ ಪಟ್ಟಿ ಮತ್ತು ಅರಸರ ಹೆಸರುಗಳು 
ಒಂದಕ್ಕೊಂದು ವಿರೋಧವಿದ್ದ ರೂ ಹೊಲೆಯರು 
ಕೃಷಿಯ ಜೀವನದಲ್ಲಿ ಮುಖ್ಯ ಪಾತ್ರ ವಹಿಸಿದ್ದರೆಂದು 
ತಿಳಿಯಲು ಆಸ್ಪದವಿದೆ. ಮಧ್ಯಕಾಲೀನ ಇತಿಹಾಸ 
ದಲ್ಲಿ ಹೊಲೆಯರು ಭೂಮಿ ಒಡೆಯರಾದದ್ದು 


16. ಕೈಕೆ ಕುಡ್ವ, ಕನ್ನಡ ಜಿಲ್ಲೆಯ ಇತಿಹಾಸ್ಯ (ಮಂಗಳೂರು, ೧೯೪೮), 
ಪ್ರ ೪೯; Buchanan, p. 271 
565, 417; A.K. Shastry, Sringeri Dharma Samasthana, 


ಕ್ಷೇತ್ರ ಮಹಾತ್ಮೆ, 
17. Sih, VIL, 198, 

(Sringeri, 1983), p. 187 
18. Buchanan, pp. 271-72 


ಇತಿಹಾಸ ದರ್ಶನ 


ಬಹಳ ಕಡಿಮೆ. ಉಪ್ಪುಂದ ದುರ್ಗಾ ಪರಮೇಶ್ವರಿ 
ದೇವಾಲಯದ ಎರಡು ತಾಮ್ರ ಶಾಸನ (ಕ್ರಿ. ಶ. ೧೫೫೫) 
ಗಳಲ್ಲಿ ಹೊಲೆಯರ ಗದ್ದೆ ಯ ವಿಚಾರ ಉಲ್ಲೆ ೇಖವಿದ್ದರೂ 
ಇವರು ಈ ದೇವಾಲಯದ ದೇವಪ್ಪ ಗದ್ದೆ ಯ ಒಕ್ಕಲಾ 
ಗಿಯೇ ಇದ್ದರು. ಹದಿನೈದನೇ ಶತಮಾನದ ಕೆಲವು ಶಾಸನ 
ಗಳು ಈ ಹೊಲೆಯರನ್ನು ಕೃಷಿ ಗುಲಾಮರೆಂದು (ಹೊಲೆ 
ಯಾಳು, ಮಣ್ಣಾ ಳು, ಹುಟು ಳು) ತಿಳಿಸಿ ಇವರ ವಿಕ್ರ ಯ 
ವಾಗುವುದನ್ನು 'ಿಿಸಿವೆ. ಇದು ಹದಿನೆಂಟನೇ ಶತ 
ಮಾನದವರೆಗೆ" ಮುಂದುವರಿಯಿತು. 17 ಇದರಿಂದ ವ್ಯಕ್ತ 
ವಾಗುವುದೇನೆಂದರೆ ಕೃ ಷಿಯ ಭೂಮಿಯ ರಚನೆಗೆ ಈ 
ಹೊಲೆಯರ ಸೇವೆ ಅತ್ತ ಗತ್ಯವಿತ್ತು. ಇದರಿಂದಾಗಿಯೇ 
ಭೂಮಿ ವಿಕ್ರಯವಾಗುವುದಾಗಲಿಲ್ಲ. ಬೇಸಾಯದಲ್ಲಿ ನಿರತ 
ರಾಗಿದ್ದ ಕೂಲಿಯಾಳುಗಳಾದ ಹೊಲೆಯರ ಸೇವೆಯನ್ನು 
ಭೂ ಹಿಡುವಳಿಗಾರರು ಅಪೇಕ್ಷಿಸುತ್ತಿ ದ್ದರು. ಕೆಸರಿನ 
ಭೂಮಿ (ಕಳವು ಗದ್ದೆ), ಜವುಗು ಪ್ರದೇಶ, "ಗುಡ್ಡ ಮತ್ತು 
ಕಾಡು ಪ್ರದೇಶಗಳು ಕೃಷಿ ಭೂಮಿಯ? ಮಾರ್ಪಡಲು 
ಭೊಲೆಯರು ಶ್ರಮ ವಹಿಸಿದ್ದ ರು. ಈ ಹೊಲೆಯ ಅಥವಾ 
ಬಾಕುಡರ ಶ್ರಮ, ಇದರಿಂದಾದ ಕೃಷಿ ಭೂಮಿಗಳು 
ಮತ್ತು ಇವರ ಬೇಸಾಯ ಪದ್ಧ ತಿಗಳನ್ನು ಪ್ರವಾಸಿ 
ಬುಕಾನನ್‌ ವಿವರಿಸಿದ್ದಾನೆ. 18 ಈ ಜಾತಿಯವರ : ಶ್ರಮ 
ದಿಂದಾಗಿ ಕನ್ನಡ ಕರಾವಳಿಯಲ್ಲಿ ಕೃಷಿ ಭೂಮಿ ಹಚ್ಚ 
ತೆಂದು ಅಭಿಪ್ರಾ ಯಪಡಬಹುದು. 


ಪು ೪೮; ಗಣಪತಿ ಶಿವಭಟ್ಟ, ಗೋಕರ್ಣ _ 


